ಕರ್ನಾಟಿಕ ವಿಧಾನ ಪರಿಷತ್‌ 


ಸದಸ್ಯರ ಹೆಸರು 


ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ 


ಶ್ರೀ ಎನ್‌. ರವಿಕುಮಾರ್‌ 


1583 


3. ಉತ್ತರಿಸಬೇಕಾದ ದಿನಾಂಕ 20-03-2020 
3 ಪ್ರಶ್ನೆ ಉತ್ತರ 
ಸಂ. ಜಿ & 

ಈಹಷ್ಯದ್ಗ ಎಷ್ಟ ಇವನ್ನು ಶಾಸನ [ರಾಜ್ಯದಲ್ಲಿ ಮಾನ್ಯ ಮೊಣ ನಭಾ ಮತ್ತು ರಾಜ್ಯ ಸಭಾ 

ಮತ್ತು ಸಂಸದರ ಆದರ್ಶ್‌ ಗ್ರಾಮ | ಸದಸ್ಯರು ಸಂಸದ್‌ ಆದರ್ಶ್‌ ಗ್ರಾಮ ಯೋಜನೆಯಡಿ ಹಂತ 1, 

ಯೋಜನೆಯಡಿಯಲ್ಲಿ ಪರಿಗಣಿಸಲಾಗಿದೆ; | 11, 11 ಮತ್ತು ೪ ರಲ್ಲಿ ಕ್ರಮವಾಗಿ 38 17, 2 ಮತ್ತು 15 

ಅವು ಯಾವುವು; ಗ್ರಾಮ ಪಂಚಾಯತಿಗಳನ್ನು ಆಯ್ಕೆ ಮಾಡಿರುವರು. ವಿವರಗಳನ್ನು 

ಅನುಬಂಧ-1 ರಲ್ಲಿ ಲಗತ್ತಿಸಿದೆ. 
ಆ) | ಆದರ್ಶ್‌ ಗ್ರಾಮ ಯೋಜನೆಯಡಿಯಲ್ಲಿ | ಸಂಸದ್‌ ಆದರ್ಶ್‌ ಗ್ರಾಮ ಯೋಜನೆಯಡಿ ಆಯ್ಕೆಯಾದ ಗ್ರಾಮ 


ಸಂಬಂಧಿತ ಗ್ರಾಮದಲ್ಲಿರಬೇಕಾದ ಕನಿಷ್ಪ 
ಮೂಲ  ಸೌಕರ್ಯಗಳಾವುವು ಈ 
ಸೌಲಭ್ಯಗಳನ್ನು ಆದರ್ಶ 
ಗ್ರಾಮಗಳಲ್ಲಿ ಒದಗಿಸಲಾಗಿದೆ; 


ಎಲ್ಲಾ 
(2 


ಪಂಚಾಯತಿಗಳಲ್ಲಿ ಮಾರ್ಗಸೂಚೆಗಳನ್ನಯ ಇರಬೇಕಾದ 


ಮೂಲಭೂತ ಸೌಕರ್ಯಗಳು ಕೆಳಗಿನಂತಿರುತ್ತವೆ. 

ಅ ಕಚ್ಛಾ ಮನೆಗಳಲ್ಲಿ ವಾಸಿಸುತ್ತಿರುವ ಮತ್ತು ಮನೆ ಇಲ್ಲದ 
ಬಡವರಿಗೆ ಪಕ್ಕಾ ಮನೆಗಳನ್ನು ಒದಗಿಸುವುದು. 

* ಮನೆ ಮನೆಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ. 

* ಎಲ್ಲಾ ಹಬಾಮಾನಗಳಿಗೆ ಅನುಗುಣವಾದ ಮತ್ತು ಮುಚ್ಚಿದ 
ಚರಂಡಿಗಳನ್ನು ಹೊಂದಿರುವ ರಸ್ನೆಗಳು. 

* ಎಲ್ಲಾ ಹವಾಮಾನಗಳಿಗೆ ಅನುಗುಣವಾಗಿರುವ ಪ್ರಮುಖ 
ರಸ್ತೆಗಳನ್ನು ಸಂಪರ್ಕಿಸುವ ರಸ್ತೆ ಸೌಲಭ್ಯ. 

* ಸೌರಶಕ್ಷಿಯಂತಹ ಪರ್ಯಾಯ ಮೂಲಗಳನ್ನು ಬಳಿಸಿದ 
ಬೀದಿ ದೀಪಗಳು ಮತ್ತು ಎಲ್ಲಾ ಮನೆಗಳಿಗೂ ವಿದ್ಯುತ್‌ 
ಸಂಪರ್ಕ. 

* ಅಂಗನವಾಡಿ, ಶಾಲೆಗಳು, ಆರೋಗ್ಯ ಕೇಂದ್ರಗಳು, ಗ್ರಾಮ 
ಪಂಚಾಯತ್‌ ಕಛೇರಿಗಳು ಮತ್ತು ಗ್ರಂಥಾಲಯಗಳಂತಹ 
ಸಾರ್ವಜನಿಕ ಸಂಸ್ಥೆಗಳಿಗೆ ಪಕ್ಕಾ ಮೂಲಭೂತ ಸೌಲಭ್ಯಗಳ 
ಒದಗಿಸುವಿಕೆ. 


* ಸಮುದಾಯ ಭವನಗಳು, ಸ್ವ-ಸಹಾಯ ಸಂಘಗಳ 
ಒಕ್ಕೂಟಗಳಿಗೆ ಕಟ್ಟಡಗಳು, ಆಟಿದ ಮೈದಾನ, ಸ್ಥಶಾನ/ರುದ್ರ 
ಭೂಮಿಗಳನ್ನು ಒಳಗೊಂಡಂತಹ ನಾಗರೀಕ 
ಮೂಲಸೌಕರ್ಯಗಳು. 


* ಗ್ರಾಮೀಣ ಮಾರುಕಟ್ಟಿಗಳು. 

ಸಾರ್ವಜನಿಕ ವಿತರಣಾ ವ್ಯವನ್ನೆಯ ಮಳಿಗೆಗಳಿಗೆ ಸೂಕ್ತವಾದ 

ಮೂಲಭೂತ ಸೌಲಭ್ಯಗಳು. 

° ಮೈಕ್ರೋ, ಮಿನಿ ಬ್ಯಾಂಕ್‌ಗಳು/ 
ಎ.ಟಿ.ಎಂ.ಗಳು. 


ಅಂಚಿ ಕಛೇರಿಗಳು! 


iB 


* ಬ್ರಾಡ್‌ಬ್ಯಾಂಡ್‌ ಸಂಪರ್ಕ ಮತ್ತು ಸಾಮಾನ್ಯ ಸೇವಾ 


ಕೇಂದ್ರಗಳು. 
€ ದೂರವಾಣಿ ಸಂಪರ್ಕ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ 
ಸಿಸಿಟಿ.ವಿ.ಗಳ ಲಭ್ಯತೆ. 


ಸಂಸದ್‌ ಆದರ್ಶ್‌ ಗ್ರಾಮ ಯೋಜನೆಯಡಿ ಆಯ್ಕೆಯಾದ 


ಗ್ರಾಮ ಪಂಚಾಯತಿಗಳಲ್ಲಿ ಜನರ ಅವಶ್ಯಕತೆಗಳನ್ನು 
ಆಧ್ಯತೀಕರಿಸಿದಂತೆ “ಗ್ರಾಮ ಅಭಿವೃದ್ಧಿ ಯೋಜನೆಯನ್ನು” 
ತಯಾರಿಸಿದ್ದು, ಅದರನ್ನಯ ಕಾರ್ಯಕ್ರಮಗಳನ್ನು 
ಅನುಷ್ಠಾನಿಸಲಾಗುತ್ತಿದೆ. 

ಇ) | ಆದರ್ಶ ಗ್ರಾಮ ಯೋಜನೆಗೆ ಕೇಂದ್ರ | ಸಂಸದ್‌ ಆದರ್ಶ್‌ ಗ್ರಾಮ ಯೋಜನೆಯಡಿ ಆಡಳಿತ ವೆಚ್ಚವನ್ನು 
ಸರ್ಕಾರದದಿಂದ ಎಷ್ಟು ಸಹಾಯಧನ ಭರಿಸಲು ಮಾತ್ರ ಕೇಂದ್ರ ಸರ್ಕಾರವು ಅನುದಾನ ಬಿಡುಗಡೆ 
ಬಂದಿದೆ; ಇದರಲ್ಲಿ ರಾಜ್ಯ ಸರ್ಕಾರದ ಮಾಡುತ್ತದೆ. ಈ ಯೋಜನೆಯಡಿ ಆಯ್ಕೆಯಾಗುವ ಪ್ರತಿ ಗ್ರಾಮ 
er ಪಂಚಾಯತಿಗೆ ಆಡಳಿತ ವೆಚ್ಚಕ್ಕಾಗಿ ಮಾತ್ರ ತಲಾ ರೂ. 

೬ 50,000/- ಗಳನ್ನು ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡುತ್ತದೆ. 
ಈ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ 
ನಿಗಧಿಪಡಿಸಿರುವುದಿಲ್ಲ. 

ಈ [ಕಳೆದ ಎರಡು ವರ್ಷಗಳಲ್ಲಿ ಆದರ್ಶ | ಸಂಸದ್‌ ಆದರ್ಶ್‌ ಗ್ರಾಮ ಯೋಜನೆಗೆ, 2015-16ನೇ 


ಗ್ರಾಮ ಯೋಜನೆಗೆ ಕಂಪನಿಗಳಿಂದ 
ಪಡೆದ ಸಿ.ಎಸ್‌.ಆರ್‌ ಫಂಡ್‌ನ ಮೊತ್ತ 


ಘು? 
ಷ್ಟು? 


ಸಾಲಿನಿಂದ ಇಲ್ಲಿಯವರೆಗೆ ಕಂಪನಿಗಳಿಂದ ಒಟ್ಟು ರೂ. 525.84 
ಲಕ್ಷ ಸಿ.ಎಸ್‌.ಆರ್‌ ಅನುದಾನವನ್ನು ಪಡೆಯಲಾಗಿದೆ. 


ಸಂಖ್ಯೆ: ಗ್ರಾಅಪ 38(136) ಉಖಾಯೋ 2019 


Ww 


py 


(ಕ್ರಾಷ್‌ ಈಶ್ವರಪು 


ಗ್ರಾಮೀಣಾಭಿವೃದ್ಧಿ ಪಂಚಾಯತ್‌ ರಾಜ್‌ ಸಚಿವರು 


0 


ಅನುಬಂಭ-1 


ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಿಲ್ಲದ ಫ್ರಕ್ಕೆ ಸುಖ್ಯಿ: 1583 
ಸಂಸದ್‌ ಆದರ್ಶ ಗ್ರಾಮ ಯೋಜನೆಯಡಿ ರಾಜ್ಯದಲ್ಲಿ ಮಾನ್ಯ ಸಂಸದರು ಅಯ್ಕೆ ಮಾಡಿರುವ ಗ್ರಾಮ ಪಂಚಾಯತಿಗಳ ಏಿಪರಗಳು 


ಸಾ. Fd 'ಮೊಳ/ರಾಜ್ಯ ಸಭಾ ಸದಸ್ಸರ ಹೆಸರು ಇಳ್ಜ ತಾಲ್ಲೂಕು ಆಯ್ಕೆ ಮಾಡಿರುವ 
ಗ್ರಾಮ ಪಂಚಾಯತಿ 
[ಹಂತ-1 
1 ಮಂಡ್ಯ ಶೀ ಪುಲ್ಪರಾಜು ಸಿ.ಎನ್‌ [ಮಂಡ್ಯ 'ಲಾಂಡವಯದರ' ಎನ್‌ 
2[ಜಳಗಾವಿ ಶ್ರೀ ಸುತೇಶ್‌ ಚನ್ನಬಸಪ್ಪ ಅಂಗದ ಬಾಗಾ [ಳಗಾವಿ 'ಮುತ್ಸಾಳ್‌ 
3 [ಚಿತ್ರದುರ್ಗ ಕ್ರ ಪವಸ್‌ಚಾದ್ರಪ್ಪ [ತ್ರದಾರ್ಗ [ಹೊಳ್ಳರ ಗಾಗಸಮುದ್ರ 
4 |ಉತ್ತರ ಕನ್ನಡ ಶ್ರೀ ಅಸಂತ್‌ ಕುಮಾರ್‌ ಹೆಗಡೆ ಉತ್ತರ ಕನ್ನಡ ಸಿದ್ದಾಪುರ ಕಾಂಗೋಡು 
5 [ಹಾಸನ ಶೀ ಹೆಚ್‌.ಡಿ.ದೇವೇಗೌಡ ಹಾಸನ ಹಾಸನ 'ಚನ್ನಂಗಿಹಳ್ಳಿ 
6 [ಚಾಮರಾಜನಗರ ಶೀ ರಂಗಸ್ವಾಮಿ ದೃವನಾರಾಯಣ ಮೈಸೂರು ಹೆಚ್‌.ಡಿ. ಕೋಟಿ 'ಬಿ.ಮತ್ಯೆರೆ 
7 |ಬಾಗಲಕೋಟೆ ಶ್ರೀ ಪಿಸಿಗದ್ದಿಗೌಡರ್‌ [ಬಾಗಲಕೋಟಿ [ಬಾಬಾಮಿ ಚೊಲಚಿಗೊಡು 
8 |ಬೆಂಗಳೂರು(ಉತ್ತರ) ಶ್ರೀ ಡಿ.ವಿ.ಸದಾನಂದಗೌಡ ಬೆಂಗಳೂರು(ನಗರ) ಬೆಂಗಳೂರು(ದಕ್ಷಿಣ) [ನೋಮನಯಳ್ಳಿ 
9 ಚಿಕ್ಕೋಡಿ ಶ್ರೀ ಪ್ರಕಾಶ್‌ ಬಾಬಣ್ಣ ಯಸ್ಣೀರಿ ಬೆಳಗಾವಿ [ಟಿಕ್ಕೋಡಿ 'ಶಿರಡವಾಡ 
10 |ವಿಜಯಮುರ ಶ್ರೀ ರಮೇಶ್‌ ಚಂದಪ್ಪ ಜಿಗಜಿನಗಿ ವಿಜಯಪುರ ಬಿಜಯಮರ 'ಮಖನಾಮರ 
IW [pda ರ ಪ್ರಸಾದ್‌ ಪಂಕಣೇಶ್‌ ಜೋಶಿ [ಧಾರವಾಡ ಧಾರವಾಡ [ಹಾರೋಡಳವಾದ 
12 [ಕೊಪ್ಪಳ ಶ್ರೀ ಸಂಗಣ್ಣ ಅಮರಪ್ಪ ಕರಡಿ [ರಾಯಚೂರು ಸಿಂಧನೂರು ಆರ್‌.ಜೆಚ್‌.ಕಾಲೋನಿ 
ಡುಪಿ-ಪ್ಥವಾಗಳೂರು  |ಕು. ಕೋಾ ಕರಂದಾಡೆ ್ಸವಾಗಸಾರು ಮಾದನ 'ದಾರದಹಕ್ಳಿ 
ರ್ರ ನಳೀನ್‌ ಕುಮಾರ್‌ ಕಟೀಲ್‌ [ಬಲ್ಪಾ 
15 |ಕಲಬುರಗಿ ಶೀ ಮಲ್ಲಿಕಾರ್ಜುನ ಖರ್ಗೆ [ಯಾದಗಿರಿ [ಯಾದಗಿರಿ ಕೊಂಕಲ್‌ 
16 [ಬೀದರ್‌ ಶ್ರೀ ಭಗವಂತ್‌ ಖೂಬಾ ಬೀದರ್‌ [ಬಸವಕಲ್ಯಾಣ [ಸೋರ್ತಾ, ಬಿ 
17 |ಬೆಂಗಳೂರು (ದಕ್ಷಿಣ) [ಶ್ರೀ ಅನಂತ್‌ ಕುಮಾರ್‌ ಬೆಂಗಳೂರು (ಗರ) ಆನೇಕಲ್‌ [ರಾಗಿಹಳ್ಳಿ 
18 |ಬಿಂಗಳೂರು (ಕೇಂದ್ರ) ಶೀ ಪಿಸಿ ಮೋಹನ್‌ ಬೆಂಗಳೂರು (ನಗೆರ) ಬೆಂಗಳೂರು (ಪೂರ್ವ) [ಕೂರು 
19 [ಚಿಕಳ್ಯಾಯರೆ ಡಾ ಎಂ. ಭೀರಪ್ಪ ಮೊಯ್ಸಿ [ಬೆಂಗಳೂರು (ಗ್ರಾಮಾಂತರ) |ನೆಲಮಂಗಲ [ಅಗಲಕುಪ್ಪೆ 
20 ತುಮಕೂರು ಶೀ ಎನ್‌.ಪಿ.ಮುದ್ದಹನುಮೇಗ್‌ಡ ತುಮಕೂರು [ಮಧುಗಿರಿ ಚಿಕ್ಕದಲನಟ್ಟಿ 
21 [ಕೋಲಾರ ಶ್ರೀ ಕೆ.ಯೆಟ್‌.ಮುನಿಯಪ್ಪ [ಕೋಲಾರ [ಬಂಗಾರಖೇಟಿ ರಾಮಸಾಗರ: 
22 [ರಾಯಚೂರು ಕ್ರೀ ಭಗವಂತ್‌ರಾಯ ವೆಂಕಟೇಶ್‌ ನಾಯಕ್‌ [ರಾಯಚೂರು [ರಾಯಚೂರು [ಜಾನೀರ್‌ ವೆಂಕಟಾಪುರ | 
pe ಶ್ರೀ ಗೌಡರ್‌ ಮಲ್ಲಿಕಾರ್ಜುನಪ್ಪ ಸಿದ್ದೇಶ್ವರ ದೂವಣಗೆರೆ ಜಗಳೂರು |[ಮುಸ್ತೂರು 
24 [ಮೈಸೂರು ಶ್ರೀ ಪ್ರಠಾಪ್‌ ಸಿಂಹ ಮೈಸೂರು [ಹುಣಸೂರು [ಕರಿಮುದ್ದನಹಳ್ಳಿ 
3 15 ಕನಾ ನ್ಯಾಕ್‌ ಹನಾಪಾವ್ಯನಪ್ಸ್‌ ಪಾವಕ 
26 ಬೆಂಗಳೂರು (ಗ್ರಾಮಾಂತರ) |ಶ್ರೀ ಡಿಕೆ. ಸುರೇಶ್‌ ತುಮಕೂರು [ಕುಣಿಗಲ್‌ 'ಮಡಿಕೆಯಳ್ಳಿ 
27 |ಹಾಬಾರಿ ಕ್ರ ನಿವಳುಮಾರ್‌ ಚನ್ನಬಸಪ್ಪ ಉದಾಸಿ ಗದಗ ಶಿರ್ವ [ಯಲನಬ್ಬಿ 
28 [ಕವಮೊನ್ಗೆ ಗ್ರಾ ಬಿ.ಎಸ್‌.ಯಡಿಯೂರಪ್ಪ ಉಡುಪಿ ಘಂದಾಪರ ರಡಿ 
29 [ರಾಜ್ಯಸಭಾ [ಡಸ ಪ್ರಭಾಕರ್‌ ಕೋರೆ ಬೆಳಗಾವಿ ಚಿಕ್ಕೋಡಿ [ಣಾನಮಾಡ 
30 [ರಾಜ್ಯಸಭಾ ಶೀ ಎಂವಿ.ರಾಜೀವ್‌ ಗೌಡ ಕೋಲಾರ ಮುಳಬಾಗಿಲು 'ಶಾಯಲೂರು 
31 [ove ಥ್ರೀ ಹಿತೃಪೇಂದ್ರ ರಡ್ಡಿ ಹಾಸನ [ಹಾಸನ Ee) 
32 [ರಾಜ್ಯಸಭಾ ಶ್ರೀ ರಂಗಸಾಯಿ ರಾಮಕೃಷ್ಣ ಬೆಂಗಳೂರು (ನಗರ) ಬೆಂಗಳೂರು (ಉತ್ತರ) ರಾಜಾನುಕುಂಟೆ 
33 [ರಾಜ್ಯಸಭಾ ಶ್ರೀ ಆಯನೂರು ಮಂಜುನಾಥ್‌ ಶಿವಮೊಗ್ಗ [ಶಿವಮೊಗ್ಗ ತಮ್ಮದಿರಳ್ಳಿ 
34 |ರಾಜ್ಯಸಭಾ ಶ್ರೀ ಕೆ. ರೆಹಮಾಸ್‌ ಖಾನ್‌ ರಾಮನಗರ [ರಾಮನಗರ [ಕಂಚುಗಾರನಹಳ್ಳಿ 
35 [ರಾಜ್ಯಸಭಾ ಕ್ರೀ ಎಂ ಪೌಕೆಯ್ಯ ನಾಯ್ದು ಪಾಗಳೂರು (ಗಾಮಾಂತರ) |ದೇವನಯಳ್ಳಿ ಯಲಿಯೂರು 
36 ರಾಜ್ಯಸಭಾ ಶ್ರೀ ಆಸ್ಕರ್‌ ಫೆರ್ನಾಂಡಿಸ್‌ ಉಡುಪಿ ಕುಂದಾಪುರ ಶಿರೂರು 
37 [ರಾಜ್ಯಸಭಾ ಶೀ ರಾಜೀವ್‌ ಚಂದ್ರಶೇಖರ್‌ ಬಾಗಲಕೋಟಿ [ಬಾದಾಮಿ [ಮಂಗಳೂರು 
[ose ಕಾ ವನವರಾಜ್‌ ಪಾಬೇಲ್‌ ತವಮರಗಿ ಸೌಡಾ ಕೌಕ್ನಂದಾ 
'ಹಂತ-2 
1 [ಮಂಡ್ಯ ಶ್ರೀ ಮಟ್ಟಿರಾಜು ಸಿಎನ್‌ 'ಮಂಡ್ಯ ಮಂಡ್ಯ [ಮಾರಗೌಡನಹಳ್ಳಿ 
3 ಚಿತ್ರದುರ್ಗ ಕ್ರೀ ಪಎನ್‌ಚಂದ್ರಪ್ಪ ಚಿತ್ರದುರ್ಗ ಚಿತ್ರದುರ್ಗ ಕುಣುಬೇವು 


ಕ್ರಸಂ. KN 'ಮೋಕ/ರಾಜ್ಯ ಸಭಾ ಸದಸ್ಯರೆ ಹೆಸರು ತಾಲ್ಲೂಕು ಆಯ್ಕೆ ಮಾಡಿರುವ: 
ಗ್ರಾಮ ಪಂಚಾಯತಿ, * 

3 [ಹಾಸನ ಶ್ರೀ ಹೆಚ್‌.ಡಿ.ದೇವೇಗೌಡ [ಹಾಸನ [ಅರಕಲಗೂಡು [ತನ್ಸಯರ್‌ 

4 ಚಾಮರಾಜನಗರ ಶ್ರೀ ರಂಗಸ್ವಾಮಿ ದೃವನಾರಾಯಣ [ಚಾಮರಾಜಸಗರ [ಚಾಪುರಾಜನಗರ [ಯೊಡ್ಡಮೊಳೆ 

5 |ಚಂಗಳೂರು(ಉತ್ತರ) ಕೇ ಡ.ವಿ.ಸದಾನಂದಗೌಡ [ನಿಂಗಳೂರು(ಪರರು) [ನಂಗಳೂರ(ಉತ್ತರ)  [ಮೀನುಕುಟೆ 

6 ಕೂಪ್ಠಳ ಕ್ರ ಸಂಗ್ಲಾ ಅಮರಪ್ಪ ಕರಡಿ ತೊಪ್ಪಳ ಗಂಗಾವತಿ =) 

7 |ಉಡುಪಿ-ಚಮಗಳೂರು  |ಕು. ಶೋಭಾ ಕರಂದ್ಲಾಜೆ [ಉಡುಪಿ [ಉಡುಪಿ [ಕಡೂರು 

8 [ಬೀದರ್‌ ಕ್ರೀ ಭಗವಂತ್‌ ಬೂಬಾ 'ಬೀದರ್‌ ಬಾಲಿ ತಾಗಾಂವ್‌ (ಹೆಚ್‌) 

9 ಚಿಕ್ಕಬಳ್ಳಾಪುರ ಡಾ ಐಂ. ವೀರಪ್ಪ ಮೊಯ್ಲಿ [ಬೆಂಗಳೂರು (ಗ್ರಾಮಾಂತರ) ಹೊಸಕೋಟೆ ಗಿಡಪ್ಪನರಳ್ಳಿ 

10 [ದಾಮಾಗೆರೆ ಕ್ರೀ ಗೌಡರ್‌ ಮಲ್ಲಿಕಾರ್ಜುನಪ್ಪ ಸಿದ್ದೇಶ್ವರ ದಾವಣಗೆರೆ ಚನ್ನಗಿರಿ ಮಲ್ಲಾಪುರ 

1 ಮೈಸೂರು ಶ್ರೀ ಪ್ರತಾಪ ಸಂಹೆ ಕೊಡಗು ಸೋಮವಾರಪೇಟೆ ಕುಡಿಗೆ 

2 [evo ಶ್ರೀ ಬಿ. ಶ್ರೀರಾಮುಲು [ಬಳ್ಳಾರಿ ಸಂಡೂರು [ಸ೮ಸಂರುರೆ 

3 |ಜಂಗಳೂರು (ಗ್ರಾಮಾಂತರ) [ಕ್ರೀ ಡಿಸೆ. ಸುರೇಶ್‌ [ರಾಮನಗರ ಸನಸಮರ ಯಲಜವಾಡಿ 

14 |ಹಾಪೇರಿ ಶ್ರೀ ಶಿವಕುಮಾರ್‌ ಚನ್ನಬಸಪ್ಪ ಉದಾಸಿ [ಹಾವೇರಿ ಹಿರೇಕೆರೂರು [ಚಿನ್ನಮುಲಗುಂದಾ 

15 [ರಾಜ್ಯಸಭಾ ಕ್ರೀ ಔಕೃಪೇಂದ್ರ ರೆಡ್ಡಿ [ಹಾಸನ ಹಾಸನ ಹೊನ್ನಾವರ 

16 [enya ಕ್ರೀ ರಾಗಸಾಯಿ ರಾಮಕೃಷ್ಣ [ಬಂಗಳೂರು(ನೆಗರ್‌ ಂಗಘೂರು(ಉತ್ತರು  [ಕಾಚೋಹಳ್ಳಿ 

17 ರಾಜ್ಯಸಭಾ ಶ್ರೀ ವಿಜಯ್‌ ಮಲ್ಯ [ಮಂಡ್ಯ ಮದ್ದೂರು ಮೊಡ್ಡರಸಿನಕೆರೆ 
'ಹಂತ-3 

1 [ಹೊಪ್ಪಳ ಕಾ ಸಂಗ್ಯಾ ಅಮರಪ್ಪ ಕರಡಿ ERE ೊಪ್ಪಳೆ [ಹಲಗೇರಿ 

2 [ರಾಜ್ಯಸಭಾ ಶೀಮತಿ ನರ್ಮಲ ಸೀತಾರಾಮನ್‌ ಕೋಲಾರ ಮುಳಬಾಗಿಲು [ಮಲ್ಲನಾಯಕನಹಳ 
ಹೆಂತ-4 

1 ಮಂಡ್ಯ ಶ್ರೀಮತಿ ಸುಮಲತ ಅಂಬರೀಶ್‌ [ಮಂಡ್ಯ [ಮದ್ದೂರು [ಬೆಸಗರಹಳ್ಳಿ 

2 ಬೆಳಗಾವಿ ಶ್ರೀ ಸುರೇಶ್‌ ಚ. ಅಂಗಡಿ ಬೆಳಗಾವಿ ರಾಮದುರ್ಗ [ತೋರಂಗಟ್ಟಿ 

3 [ತುಮಕೂರು ಶ್ರೀ ಜಿ.ಎಸ್‌.ಬಸವರಾಜ್‌ [ತುಮಕೂರು ಗುಬ್ಬಿ [ಮರಶೆಟ್ಟಿಹಳ್ಳಿ 

4 ಬಳ್ಳಾರಿ ಶ್ರೀ ವೈದೇವೇಂದ್ರಪ್ಪ [ಬಳ್ಳಾರಿ ಕೂಡ್ಲಿಗಿ ಉಜ್ಜಿನಿ 

5 [ಭಾಗಲಕೋಟೆ ಶ್ರೀ ಪಿಸಿಗದ್ದಿಣೌಡರ್‌ ಬಾಗಲಕೋಟೆ ಬಾಗಲಕೋಟೆ [ಸಾಗವಟ್ಟಿ 

6 |[ಚಿಕ್ಕಬಳ್ಳಾಯರ ಶ್ರೀ ಚಿ.ಎನ್‌.ಬಚ್ಚೇಗೌಡ [ಬೆಂಗಳೂರು(ಗ್ರ) ಹೊಸಕೋಟೆ ನೆಲವಾಗಿಲು 

7 |ಬೆಂಗಳೂರು(ಉ) ಶ್ರೀ ಡಿ.ವಿ.ಸದಾನಂದಗೌಡ ಬೆಂಗಳೂರು(ನ) [ಬೆಂಗಳೂರು(ದ) [ಚನ್ನೇನಹಳ್ಳಿ 

8 [ಬಿಜಾಪುರ ಶ್ರೀ ರಮೇಶ್‌ ಜಿಗಜಿಣಗಿ [ಬಿಜಾಮರೆ [ಬಿಜಾಪುರ [ಹೊನಗನಹಳ್ಳಿ 

9 ಚಿಕ್ಕೋಡಿ ಶ್ರೀ ಅಣ್ಣಾನಾಯೇಬ್‌ ಶಂಕರ್‌ ಜೊಲ್ಲೆ [ಬೆಳಗಾವಿ ಚಿಕ್ಕೋಡಿ [ಅಕ್ಕೋಲ್‌ 

10 |ಕೊಪ್ಪಳ ಶ್ರೀ ಸಂಗ್ರ ಅಮರಪ್ಪ ಕರಡಿ [ರಾಯಚೂರು ಸಿಂಧನೂರು [ಗುಂಡ 

11 |ಕೋಲಾರ ಶ್ರೀ ಎಸ್‌. ಮುನಿಸ್ವಾಮಿ [ಕೋಲಾರ [ಮಾಲೂರು [ಬನಹಳ್ಳಿ 

12 [ರಾಯಚೂರು ಶ್ರೀ ರಾಜಾ ಅಮರೇಶ್ವರ ನಾಯಕ [ರಾಯಚೂರು ಲಿಂಗಸುಗೂರು [ದೇವರಭೂಪೂರ್‌ 

13 ದಾವಣಗೆರೆ ಶ್ರೀ ಜಿ.ಎಂಸಿದ್ದೇಶ್ವರ ದಾವಣಗೆರೆ [ಯೊನ್ನಾಳಿ [ಸುರಟೂರು 

14 [ರಾಜ್ಯಸಭಾ [ಡಾ। ಪ್ರಭಾಕರ ಕೋರೆ [ಬೆಳಗಾವಿ ಚಿಕ್ಕೋಡಿ [ಕಡಾಪುರ್‌ 

15 |ರಾಜ್ಯಸಭಾ ಶ್ರೀ ಜಿ.ಸಿ.ಚಂದ್ರಶೇಖುರ್‌ ಬೆಂಗಳೂರು(ನ) ಬೆಂಗಳೂರು(ಉ) [ಕೊಡೆಗೇಹಳ್ಳಿ 


